ಕರ್ನಾಟಿಕ ವಿಧಾನ ಪರಿಷತ್ತು 


"ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 89 
ಸದಸ್ಯರ ಹೆಸರು ಶ್ರೀ ಆರ್‌. ಪ್ರಸನ್ನಕುಮಾರ್‌ (ಸೈಳೀಯ 

ಸಂಸ್ಥೆಗಳ ಕ್ಲೇತು) 

ಉತ್ತರಿಸುವ ದಿನಾಂಕ 01.02.2021 
ಉತ್ತರಿಸುವ ಸಚಿವರು ಪ್ರಾಥಮಿಕ ಮತ್ತು ಪ್ರೌಡ ಶಿಕ್ಷಣ ಸಚಿವರು 
ಕ್ರ.ಸಂ. ಪುಶ್ನೆ ಉತ್ತರ | 

(ಅ) | ಸಾರ್ವಜವಿಕ ಗ್ರಂಥಾಲಯಗಳಿಗೆ ಸಾರ್ವಜನಿಕ ಗ್ರಂಥಾಲಯ ಇಲಾಖೆಗೆ. ಪುಸ್ತಕ ಖರೀದಿಗೆ 
ಪ್ರತಿ ವರ್ಷ ಪುಸಕ ಖರೀದಿಗೆ | ಕಳೆದ 5 ವರ್ಷಗಳಲ್ಲಿ ಸರ್ಕಾರ ನೀಡಿರುವ ಅನುದಾನದ ವಿವರ: 
ಸರ್ಕಾರ ನೀಡುತ್ತಿರುವ ಅನುದಾನ | ಈ ಕೆಳಕಂಡಂತಿದೆ: ( 
ಎಷ್ಟು; ರ್‌ 

ಕ್ರ. | ಆರ್ಥಿಕ | ಬಿಡುಗಡೆಯಾದ 

ಕ ವರ್ಷ ಅನುದಾನ 

ಕ, (ರೂ.ಕೋಟಿಗಳಲ್ಲಿ)। 
1 | 2016-17 11.50 
I 207-78 1000] 
3 2018-19 9.90 
{7 2015-20 

ಗ್ರಂಥಾಲಯ ಡಿಜಿಟಿಲೀಕರಣ 

(ಆ) | ಮತ್ತು ಇ-ಪುಸಕಗಳ ಖರೀದಿಗೆ 2018-19 ಸೇ ಸಾಲಿನ ಆಯವ್ಯಯ ಘೋಷಣೆ ಸಲಖ್ಯೆ113 

ಮೀಸಲಿಟ್ಟಿರುವ ಅನುದಾನ ಎಷ್ಟು; | ರಂತೆ "ಸಾರ್ವಜನಿಕ ಗ್ರಂಥಾಲಯಗಳನ್ನು ಮೇಲ್ಭರ್ಜಿಗೇರಿಸಿ 
ಡಿಜಿಟಿಲ್‌ ಗ್ರಂಥಾಲಯವನ್ನಾಗಿ ಪರಿವರ್ತಿಸುವ” 
ಕಾರ್ಯಕ್ರಮಕ್ಕೆ 2019-20 ನೇ ಸಾಲಿನಲ್ಲಿ ಸರ್ಕಾರದಿಂದ 
ರೂ.468.00 ಲಕ್ಷಗಳು ಬಿಡುಗಡೆಯಾಗಿರುತ್ತದೆ. 

2020-2 ಸೇ ಸಾಲಿನಲ್ಲಿ ಇ-ಪುಸ್ತಕ/ಶೈಕ್ಷಣಿಕ ವಿಷಯಗಳಿಗೆ 
ಸಂಬಂದಿಸಿದ /ರಾಷ್ಟೀೀಯ/ ಅಂತರಾಷ್ಟೀೀಯ 
ವಿಡಿಯೋಗಳನ್ನು ಅಳವಡಿಸಲು ಮುಂದುವರಿಕಾ ಕಾರ್ಯಕ್ರಮ 
ಅಡಿಯಲ್ಲಿ ರೂ.40.00 ಲಕ್ಷಗಳನ್ನು ಮೀಸಲಿರಿಸಿದೆ. 

p= — 

(೫) | ರಾಜ್ಯದಲ್ಲಿ ಶಿಥಿಲಗೊಂಡಿರುವ! . ಸಾರ್ವಜನಿಕ ಗ್ರಂಥಾಲಯ ಇಲಾಖೆಯ ವ್ಯಾಪ್ತಿಗೆ ಬರುವ 
ಗ್ರಂಥಾಲಯಗಳ ಕಟ್ಟಡಗಳ ಸಂಖ್ಯೆ | ಶಿಥಿಲಗೊಂಡಿರುವ ಗ್ರಂಥಾಲಯಗಳ ಕಟ್ಟಡಗಳ ಸ೦ಖ್ಯೆ 16. 
ಎಷ್ಟು ; ಇವುಗಳ ದುರಸ್ತಿಗೆ ಸರ್ಕಾರ 
ತೆಗೆದುಕೊಂಡಿರುವ ಕ್ರಮಗಳೇನು; ಅತ್ಯಂತ ಶಿಥಿಲಗೊಂಡಿರುವ ಗ್ರಂಥಾಲಯ ಕಟ್ಟಡಗಳ 
(ಜಿಲ್ಲಾವಾರು ಸಂಪೂರ್ಣ ವಿವರ | ದುರಸ್ಥಿಗೆ ಕ್ರಮ ವಹಿಸಲಾಗುತ್ತಿದ್ದು, ಜಿಲ್ಲಾವಾರು ವಿವರವನ್ನು 
ನೀಡುವುದು) ಅನುಬಂಧ -1 ರಲ್ಲಿ ಲಗತ್ತಿಸಿದೆ 

(ಈ) | ಗ್ರಂಥಾಲಯಗಳಿಗೆ ಇಲಾಖೆಯಿಂದ ಸಾರ್ವಜನಿಕ ಗ್ರಂಥಾಲಯ ಇಲಾಖೆಯ ಅಧೀನದ 
ಪ್ರತಿ ವರ್ಷ ಖರೀದಿಸುವ | ಗ್ರಂಥಾಲಯಗಳಲ್ಲಿ ಉತ್ತಮ ಮೌಲ್ಯದ ಗ್ರಂಥಗಳನ್ನು 
ಪುಸ್ತಕಗಳಾವುವು? (ಸಂಪೂರ್ಣ | ಸಂಗ್ರಹಿಸಿಡುವ ಹಾಗೂ ಸಾರ್ವಜನಿಕ ಓದುಗರ ಅಭಿರುಚಿಗೆ 
ವಿವರ ನೀಡುವುದು) ಅನುಸಾರವಾಗಿ ಗ್ರಂಥಗಳನ್ನು ಒದಗಿಸುವ ದೃಷ್ಟಿಯಿಂದ ಪುಸ್ತಕ 

ಆಯೆ, ಮತ್ತು ಖರೀದಿ ಕಾರ್ಯ ವಿಧಾನವನ್ನು ಕೈಗೊಳ್ಳಲು ರಾಜ್ಯ 
ಮಟ್ಟದ ಪುಸ್ತಕ ಆಯ್ಕೆ ಸಮಿತಿಯನ್ನು ಸರ್ಕಾರದ ಆದೇಶ ಸಂ. 
ಇಡಿ 1 ಎಲ್‌ಬಿಪಿ 2004 ದಿನಾಂಕ 07-02-2005 (ಪ್ರತಿ ಲಗತ್ತಿಸಿದೆ) 


ರಲ್ಲಿ ಜಾರಿಗೆ ತರಲಾಗಿದ್ದು, ಸರ್ಕಾರದ ಆದೇಶ ಸಂ. ಇಡಿ 27 
ಎಲ್‌ಐಬಿ 2020, ಬೆಂಗಳೂರು ದಿನಾಂಕ 19-8-2020 ರಲ್ಲಿ 
ಡಾ. ದೊಡ್ಡರಂಗೇಗೌಡ, ಹಿರಿಯ ಸಾಹಿತಿಗಳು ಇವರ 
ಅಧ್ಯಕ್ಷತೆಯಲ್ಲಿ ರಾಜ್ಯ ಮಟ್ಟದ ಪುಸ್ತಕ ಆಯ್ಕೆ ಸಮಿತಿಯನ್ನು 
ಪುನರ್‌ ರಚಿಸಲಾಗಿದೆ. 


ರಾಜ್ಯ ಮಟ್ಟದ ಪುಸಕ ಆಯ್ಕೆ ಸಮಿತಿಯು ಆಯ್ಕೆ ಮಾಡಿದ 


"ಆಯ್ಕೆ ಪಟ್ಟಿಯಲ್ಲಿನ ` ಪುಸಕಗಳನ್ನು ಗ್ರಂಥಾಲಯಗಳಿಗೆ 


ಖರೀದಿಸಲಾಗುವುದು. (ಏಕಗವಾಕ್ಷಿ ಯೋಜನೆಯಡಿ 
ಆಯ್ಕೆಯಾದ ಕನ್ನಡ, ಆಂಗ್ಲ, ಹಿಂದಿ ಮತ್ತು ಭಾರತೀಯ ಇತರೆ 
ಭಾಷೆಯ 201ನೇ ಸಾಲಿನ ಆಯ್ಕೆ ಪಟ್ಟಿ ಮತ್ತು 
ಎಸ್‌.ಸಿ.ಪಿ./ಟಿ.ಎಸ್‌.ಪಿ. ಯೋಜನೆಯಡಿ ಆಯ್ಕೆಯಾದ ಕನ್ನಡ, 
ಆಂಗ್ಲ ಮತ್ತು ಹಿಂದಿ ಭಾಷೆಯ 2020ನೇ ಸಾಲಿನ ಪುಸಕಗಳ 
ಆಯ್ಕೆ ಪಟ್ಟಿಗಳನ್ನು ಲಗತ್ತಿಸಿದೆ) 


ಏಕಗವಾಕ್ಮಿ ಯೋಜನೆಯಡಿ ಸ್ನೀಕರಿಸಿರುವ 2018 ನೇ ವರ್ಷದ 


| ಪುಸ್ತಕಗಳ ಆಯ್ಕೆ ಪಟ್ಟಿ ಪ್ರಶ್ರಿಯೆಯಲ್ಲಿದೆ. 


ಸಂಖ್ಯೆ: ಇಡಿ 04 ಎಲ್‌ಐಬಿ 2021. 


ಮ್‌ 
ವಸ್‌. ಸುರೇಶ್‌ಕುಮಾರ್‌) 
ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರು. 


A 


ಅನುಬಂಧ-1 


TT ತಾಲ್ಲೂಹು ಶಫಲಡೊಂ8ರುವ | ಶಫಲಡೊಂ8ರುವೆ 
| ಹೆೇಂಡರಳ ಗ್ರಂಥಾಲಯ ಕಟ್ಟಡಗಕ ಹೆಸರು | ರೆಂಥಾಲಯ  ಕಣ್ಣಡ 
ಡಂಥಾಲಯಗಪ i ದುರಕ್ಸಿ  ಕಾಮಣಾರಿದೆ 
ಹೆಸರು ಸರ್ಕಾರಲಂದ 
_ (ಯೋಜನೆ) ಜಡುಗಡೆ 
1 ಮಾಡಿರುವ ಅನುದಾನ 
ಮಂರಷಾರು "1 ಪೆತ್ಷಂರ& 1 ಪೆಷ್ಷಂದಕ ಶಾಹಾ ರಂಧಾಲಯೆ 1 ಸರ್ಕಾರವಂದ ಇನುದಾನೆ 
(ದ.ಕ) ಜಡುಗಡೆಯಾಣರುವುಲಲ್ಲ. 
: ಆದರೆ ದ್ರಂಥಾಲಯ WN 
ನಿಥಿಂಂದ ಹೊಸ ಕಟ್ಟಡ 
ನಿರ್ಮಾಣ ಮಾಡಲು 
ಮೊದಲನೇ ಶಂತಾಗಿ ರೂ. 
ನ.೦೦ ಲಕ್ಷವನ್ನು ನಿರ್ಮಿತಿ 
ಕೇಂದ್ರ, ದಕ್ಷಿಣ ಹನ್ನಡ 
ಸುರತ್ನಲ್‌ ಇವಲದೆ 
p ಪಾವತಿಸಲಾಗಿದೆ. 
ನಷಯಮರ ನಾಯರ TUT ಶಾ ಯಾವುಡೌೇ ಅನುದಾನ 
1 ; ಜಡುಗಡೆಯಾಗರುವುರಿಲ್ಲ 
ಇಂಡಿ f 3 aoa f 'ಯಾವುಡೇ ಅನುದಾನ 
e | ಜಡುಗರಡೆಯಾಂರುವುಖಲ್ಲ 
ಸಿಂಧೆ 4. ಹಿಂಧೆ ಯಾವುದೇ ಅನೆದಾಸೆ 
ಜಡುಗಡೆಯಾಂದರುವುವಲ್ಲ 
ಹಾಪೇಲ 7 ಸಪಣೂರು ಕ. `ಐಂಕಾಪೆರ ಶಾಖೆ ಯಾವುಡೇ ಅನುದಾನೆ 
| ಜಡುಗಡೆಯಾಗರುವುಣಲ್ಲ 
ಸವಣೂರು” 6. ಸವಣೂರುಪಾಹ 7 ಮಾಪುಡೇ ಅನುದಾನ” 
i A ಜಡುಗಡೆಯಾಂರುವುವಿಲ್ಲ 
['ಹಾಪೇಲ 7 ಸಮುದಾಯ ಮಕ್ನಕೆ ಕೇಂದ್ರ ಯಾವುಡೇ ಅನುದಾನ 
ರೆಂಥಫಾಲಯ ಜಡುಗಡೆಯಾಂರುವುವಿಲ್ಲ 
[ದಡದಡ ಶಿರಾ” 6. ಪಾಪಾ ರ್ರೆಂಥಾಲಯ, ಶಿರಹ್ಟಾ; ಸರ್ಕಾರವಿದೆ ಹೊಸದಾರಿ 
§ ದೆದದೆ ಹ॥ ಕಣ್ಣಡ ನಿರ್ಮಾಣಕ್ಷಾಗ 
ರೂ. 30 ಲಕ್ಷದಚನ್ನು 
ಜಡುಗಡೆ ಮಾಡಲಾಣದೆ. 
[ರೋಣ `` ಶಾಖಾ ದ್ರೆಂಥಾವಯೆಸರೇದಲ್‌ ಯಾವುಡೇ ಅನುದಾನ 
ದದರ 'ಜಡುರಡೆಯಾಗರುವುದಲ್ಲ 
ಪಾರಲಷೋಟಿ | ಮುಡೋಪೆ 1ಬ. ಶಾಖಾ ರ್ರಂಧಾಲಯೆ ರಾಂಛೀ ಸರ್ಹಲ್‌ | ರೂ. 30,೦೦,೦೦೦ 
(ಪಾರಂಪಲಿಕ ಕಟ್ಟಡ) 
ಜಮಖಂಡಿ ೫ ಠಾ ರ್ರಂಧಾಲಯ (ಪಾರಂಪರನೆ - ೩5,75,೦೦೦] 
ಕಟ್ಟಡ) (ಸ್ಥಅಂಯ ಜನ 
ಪತಸಛಿಗತ ಅನುದಾನ) 
7 ಎಸವತಲ್ಯಾಣ ಬ. ಎಸವತವ್ಯಾಣ, ಶಾಖಾ ರ್ರಂಥಾಲಯ ``! ಯಾವುದೇ ಅನುದಾನ 
ಜಂದರ್‌ ಅಡುರಡೆಯಾಗರುವುಬಲ್ಲ 
p2 


ಯಾದವ 


ಸುರಪುರ 


13. ಸುರಪುರೆ ಶಾಪಾ` ಗ್ರಂಥಾಲಯ ಕಡೆ 
ಶಿಫಲದೊಂಡರುವುದಲಿಂದ 
ತೆರವುದೊಜನಿ ಹೊಸ 
ಕಟ್ಣಡ ನಿರ್ಮಾಣಕ್ಷಾಣ |: 
ಹೆ.ಹೆ.ಆರ್‌.&.ಟ ಯೋಜನೆ 
ಅಡಿಯಲ್ಲ "೦೦-1೨ನೇ 
ಪಾಅನಣ್ಣ ರೂ. 5.೦೦ ಲಷ್ಣ 
ಅಪುದಾನ ಮಂಜೂರಾಣ 


ಪೆಲಸ ಪ್ರಗಡತಿಯಲ್ಲದೆ. 


ಶಹಾಪುರ 


14. ಶಹಾಮರ, ಶಾಪಾ ರೆಂಧಾಲಯ ಇಲಾಪೆಯಾಂದ ಐಎಿಧೆ 
ಯೋಜನೆ ಅಹಿಯಲ್ರ 
ಹಟ್ಟಡ ಪೇರ ೧೦೬- 

. 7ನೇ ಸಾಅನಲ್ಪ ರೂ. 
15೦ ಲಷ್ನ ಜಡುಗಡೆ 
ಮಾಡಿರುವುದಲಿಂದ 
ಪೂರ್ಣದೊಜಸಲಾಣದೆ. 


Sout 
ನಿರ್ದೇಶಕರು 
ಹಾರ್ವಜನಿಕ ರ್ರಂಥಾಲಯ ಇಲಾಖೆ 
್‌ 


ರ್ಸ್‌ 


0. 


ಶಿಫಿಲದೊಂಣರುವ ನಗರ ಪೇಂದ್ರ ರೆಂಥಾಲಯ ಕಟ್ಣಡರಚ ಮಾಹಿತ 


ಗ್ರಂಥಾಲಯಗಳ ಹೆಸರು ಗ್ರಂಥಾಲಯಗಳ ಹೆಸರು ಗ್ರಂಥಾಲಯ ಕಣ್ಣ ದುರಕ್ಕಿ 
- . ಕಾಮರಾಲಡೆ ಸರ್ಕಾರಲಂದ 

(ಯೋಜನೆ) ಜಡುಗಡೆ" 

ಮಾರುವ ಅನುದಾನ 


ಕೆಡ.ಎವ್‌: ಕೆಣಎಫ್‌: 1 `ಅಂಡಸನ್‌ ಪೇಡೆ ಶಾಖಾ ರ್ರಂಥಾಲಯೆ ಯಾವುಡೇ ಇನುದಾನೆ 
ಜಡುಗಡೆಯಾಣರುವುಲಲ್ಲ 


KE ರಾಯೆಹೊರು 2'`ಕೇಂದ ಕಣೇನಿ`ಠಾಪೆ ಇಲಾಪೆಯಿಂದೆ'ರೊ:5.೦೦ 
.ರಾಯಹೂರು ಅಶ್ನಗಚನ್ನು ಕಣ್ಣಡ ದುರಸ್ಥೆದಾಣಿ 
| ಬಡುಗಡೆ ಮಾಡಲಾಣದೆ. 


ಪಾರ್ವ ಅ 
ಮೆ 


2028466/2020/0l0 PS-EP 0 ಸಾ 
ಸ ಕರ್ನಾಟಕ ಸರ್ಕಾರದ ಸಡವಳಿಗಳು . 


ಗ ಷಿ 


"ವಿಷಯ: ಸಾರ್ವಜನಿಕ ಗ್ರಂಥಾಲಯ ಇಲಾಖೆಗೆ ' ಅನ್ಯಯಿಸುವ ಪುಸ್ತಕ ಅಯ್ಕೆ' ಮತ್ತು 


» -,  -ಹಿರೀದಿಗೆ ಸಂಬಂಧಿಸಿದ ಪರಿಷ್ಕರಿಸಿದ ಮಾರ್ಗಸೂಚಿಗಳು. 


ಓಪಲಾಗಿದೆ: 


1) ದಿನಾಂಕ 26-9-1997ರ ಸರ್ಕಾರಿ ಅದೇಶ ಸಂಖ್ಯೆ: ಇಡಿ 3. ಎಲ್‌ಬಿಪಿ 94. 
2) ದಿನರಿಂತ 15-10-2000ರ ಸರ್ಕಾರಿ ಅದೇಶ ಸಂಖ್ಯೇ ಇಡಿ 4 ಎಲ್‌ಬಿಪಿ 99. 
5) ದಿನಾಂಕ 4-11-2002ರ ಸರ್ಕಾರಿ ಸುತ್ತೋಲೆ ಸಂಖ್ಯೆ; ಇಡಿ 115 ಎಲ್‌ಐಬಿ 
2002, - Ky 
೩.) ದಿನಾಂಕ 12-2-2004ರ. ಸರ್ಕಾರಿ ಸುತ್ತೋಲೆ ಸಂಖ್ಯೆ: ಇಡಿ 12 ಎಲ್‌ಬಿಪಿ 
- 
$) ದಿನಾಂಕ 21-2-2004ರ ಸರ್ಕಾರಿ ಅದೇಶ ಸಂಖ್ಯೆ: ಇಡಿ 1 ಎಲ್‌ಬಿಪಿ 2004. ' 


ಪಾವನೆ: 


[to§ 


ಮೇಲೆ. (ರಿಂ ಡ (5)ರವರೆಣೆ ಓದಲಾದ ಸರ್ಕಾರಿ ಅದೇಶ ಹಾಗೂ 


ಹಕ್ತೋಲೆಗಳನ್ಮಯ ಸಾರ್ವಜನಿಕ ಗ್ರಂಥಾಲಯ ಇಲಾಖೆಗೆ ಅನ್ಯಯಿಸುವ ಪುಸ್ತಕ ಆಯ್ಕೆ 


ಸ್‌, ೧ ಮತ್ತು; ಖರೀದಿಯ ಕಾರ್ಯವಿಧಾನವನ್ನು `ಭಗದಪರಸಲವಾಗಿದೆ. ರಾದಾ ಲಾ ರಾರಾ 


KO J 


ನ 2) ಸಾರ್ವಜನಿಕ ಗ್ರಂಥಾಲಯ ಇಲಾಖೆಯ ಗ್ರಂಥಾಲಯಗಳಲ್ಲಿ ಉತ್ತಮ ವೌಲ್ಯದ 
ಗ್ರಂಥಗಳನ್ನು ಸಂಗ್ರಹಿಸಿಡುವ - ಹಾಗೂ ಸನರ್ಮಜನಿಕ ಓಡುಗರ ಅಭಿರುಚಿಗೆ 
ಅನುಸಾರವಾಗಿ ಗ್ರಂಥಗಳನ್ನು. ಒದಗಿಸುವ ದೃಷ್ಠಿಯಿಂದ ಸದರಿ ಪುಸ್ತಕ ಆಯ್ಕೆ ಮ್ತು 


ಬರೀದಿ ಕಾರ್ಯ ವಬಿಭಾನವನ್ನು ಸರ್ಕಾರ ಪುನರ್‌ ಅವಲೋಕಿಹಿ, ಅದನ್ನು 


ಪರಿಷ್ಕರಿಸುವುದು ಅಗತ್ಯವೆಂದು ಭಾವಿಸಿದೆ. ಆದರಂತೆ, ಈ ಕೆಳಕಂಡಂತೆ ಆದೇಶಿಸಿದೆ. 


ಸಃರ್ಣರದ ಅದೇಶ ಸಂಪ್ಯ:ಇಡಿ 1 ಎಲ್‌ಬಿಪಿ 2004, ಬೆಂಗಳೂರು, ಔನಾಂಕಖ1-02-2005 


PRN 


1) ಮೇಲೆ ವಿವರಿಸಿದ ಹಿನ್ನಲೆಯಲ್ಲಿ, ಮೇಲೆ (1)ರಿಂದ (ರಲ್ಲಿ ಓದಲಾದ ಸರ್ಕಾರದ 
ನ ್ರ್ತ 


ಅದೇಶ ' ಮತ್ತು “ಸುತ್ತೋಲೆಗಳನ್ನು ರದ್ದುಪಡಿಸುತ್ತಾ. ಈ ಆದೇಶಕ್ಕೆ ಲಗತ್ತಿಸಿದ 


ಅನುಬಂಧ-1, ಅನುಬಂಧ-2 ಹಾಗೂ ಅನುಬಂಧ-3ಿರಲ್ಲಿ ಒಳಗೊಂಡಂತೆ : ಪರಿಷ್ಕರಿಸಿದ - 


2028466/2020/0/0 PS-EP 


Ww 
[R41 


ಶ್ರಸ್ತುಶ ಆಯ್ಸು. ಮತ್ತು ಖರೀದಿ ಪ್ರಕ್ರಿಯೆಗೆ ಸಂಬಂಧಿಸಿದಂತೆ ಮಾರ್ಗಸೂಟಿಗಳನ್ನು ತಕ್ನಣದೆಂದ ಲ್ಕ ; 


ಜಾರಿಗೆ ಬರುವಂತೆ; ಈ ಮೂಲಕ ನಿಗದಿಪಡಿಸಲಾಗಿದೆ. 


ಕರ್ನಾಟಿಕ ರಾಜ್ಯಪಾಲರ ಆದೇಶಾನುಸಾರ 


[4 
(ಎಂ.ಎನ್‌.ಸೋಮಶಖೇಖರ್‌) 
ಸರ್ಕಾರದ ಅಧೀನ ಕಾರ್ಯದರ್ಶಿ, . 
[ss ಗ್ಯಶಿಸ್ಟಣ ಇಲಾಟೆ. 

ಸ 


ಸಂಕಲನಕಾರರು, ಕರ್ನಾಟಿಕ ರಾಜ್ಯ ಪತ್ತ ಇವರಿಗೆ ಕಳುಹಿಸಿ, ಇದನ್ನು ಮುಂದಿನ ಕರ್ನಾಟಿಕ 


- ಪತ್ರದಲ್ಲಿ ಪ್ರಕಟಿಸಲು ಹಾಗೂ ಅದರ $000 ಪ್ರತಿಗಳನ್ನು ಶಿಕಣ ಇಲಾಖಯ 
ತಲ್ಲ ಪ್ರ ್ರ ಸ ಠೌಕ್ಸ 
ದ್ರಂದಾಲಯ ಪಾಖಗ್‌ ಒದಗಿಸಲು ತೋರಿದೆ. 


ಮಹಾಲೇಬಪಾಲರು,' ಕರ್ನಾಟಕ (ಎ ಮತ್ತು ಇ), ಬೆಂಗಳೂರು. 
ನಿರ್ದೇ 

ಎಲ್ಲಾ ನ 

ಗ್ರಂಥಾ ರ 

ನಿಯಂತ್ರಕರು, ರಾಜ್ಯ ಲೆಕ್ಕ ಪತ್ರ ಇಲಾಖೆ, ಬೆಂಗಳೂರು. 
ಹೆಚ್ಚುವರಿ ಪ್ರತಿ! ಶಾಖಾ ರಕ್ಸ್ಯಾ ಫಡತ. 


14. 


I2020/0/0 PS-EP . 1€ 


ಮುಖ್ಯ ಗ್ರಂಥಾಲಯಾಧಿಕಾರಿಗಳ ,- ಜಿಲ್ಲಾ/ನಗೆರ 'ಪ್ರಾಧಿಕಾರ ಈ ಪುಸ್ತಕ ಬರೀದಿ ಬಗ್ಗೆ 


A 
ಕೈಗೊಂಡ ಕ್ರಮವನ್ನು ಕುರಿತು ನಿರ್ದೇಶಕರ ಕಛೇರಿಗೆ ವಾರ್ಷಿಕ ವರವ್‌ಲ್ಲಿ'ಸೆತಕ್ಕದ್ದು! 


" ಹುಸ್ತಳಗಳೆ ಅಯ್ಕೆ ಬಗ್ಗೆ ಏನಾದರೂ ದೂರುಗಳಿದ್ದಲ್ಲಿ ನಿರ್ದೇಶಕರಿಗೆ ವರದಿ 


ಮಾಡತತ ಡದು 
[2 


AT IM 


15 


(ಅ) ಪುಸ್ತಕ ಸರಬರಾಜು : ಮಾರಾಟಿದ ಬಗ್ಗೆ ಅನ್ಯಯವಾಗುವ ತೆರಿಗೆ ಪಾವತಿ 


[a 


“ಸೇರಿದಂತೆ, ವಿವಿಧ ಕಾಯಿದೆಗಳನ್ನು ಜಾಚೂ ತಪ್ಪದೆ' ಅನುಸರಿಸುವುದು 


ಮಾರಾಟಗಾರನ : ಸರಬರಾಜುದಾರನ : ಲೇಖಕನ ಜವಾಬ್ದಾರಿಯಾಗಿರುತ್ತದೆ. 


(ಆ) ಪುಸ್ತಕ ಸರಬರಾಜಿಗೆ ಮೊದಲು, ಸರಬರಾಜು" ಕಾಲದಲ್ಲಿ ಅಥವಾ 


ಸರಬರಾಜು ನಂತರ ಇಲಾಖೆಗೆ ತಪ್ಪು ಮಾಹಿತಿಯನ್ನು ನೀಡಿ, ಬೆಲೆಗಳನ್ನು ' 


ಸರಿಯಾಗಿ ಶಿಳಿಸೆಹೇ, ಗುಣಮಟ್ಯವನ್ನು ಕಾಪಾಡಿಕೊಳ್ಳದೇ ಅಥವಾ ಇನ್ನಾವುದೇ 
f ಇ 
ರೀತಿಯಿಂದಲೂ ಘುಸ್ತಕಗಳ ಸರಬರಾಜು :  ಮಾರಾಲಟಿ. ಸರಿಯಾಗಿ ಆಗದೇ 


ಇರುವುದು ಕಂಡು ಬಂದಲ್ಲಿ, ಅಂತಹ ಸರಬರಾಜುದಾರರಿಗೆ : ಮಾರಾಟಗಾರರಿಗೆ 


ಪಾವತಿಯಾಗಿರುವ ಅಥವಾ ಪಾವತಿಯಾದಬೇಕಾಗಿಕುಪ-ಜಟ್ಳು-ಮಾತ್ತೆವನು 


ಮುಟ್ಟುಗೋಲು ಹಾಕಿಕೊಳ್ಳುವುದು ಮತ್ತು ಅಂತಹವರನ್ನು ಸರ್ಕಾರಿ ಇಲಾಖೆಗೆ 
'ಮಠು. ಸರ್ಕಾರದ ನಿಯಂತಣದಲ್ಲಿ ಬರುವ ಎಲ್ಲಾ ಸಂಸ್ಥೆಗಳಿಗೆ ಸಂಬಂಧಿಸಿದ 
pO fed ಇ ET [-) : 


ಘುಸ್ತಕ ಖರೀದಿಡೆ ಸಂಬಂಧಪಟ್ಟಿಂತೆ ಕಪ್ಪು ಪಟ್ಟಿಗೆ ಸೇರಿಸಬಹುದೆಿದು 


ಇಲಾಖೆಗೆ ಸ್ಯಾಂಪ್‌ ಪೇಪಾರ್‌ನಲ್ಲಿ ಮುಚ್ಚ್ಮಳಿಕೆಯನ್ನು ಸರಬರ್‌ಜು : ಐರೀದಿ 


'ಆದೇಶ ನೀಡುವ ಮೊದಲು ಅಂತಹ ಸರಬರಾಜುದಾರರು : ಮಾರಾಟಿಗಾರರು 


ನೀಡತಕ್ಕದ್ದು. ಪರಂತು, ಮೇಲೆ ನಮೂದಿಸಿದಂತೆ ಉಲ್ಲಂಘನೆ ಅಥವಾ 
ಲೋಪದೋಷಗಳಿಗೆ ಅಂತಹ ಕ್ರಮಗಳಿಂದ ಬಾಧಿತನಾಗಬಹುಬಾದ ವ್ಯಕ್ತಿಗೆ 
ಅಥವಾ ' ಬಾಧಿತವಾಗಬಹುದಾದ ಸಂಸ್ಥೆಗೆ . ತನ್ನ 


ಹೇಳಿಕೊಳ್ಳಲು ಒಂದು ಅವಕಾಶವನ್ನು ನೀಡದ ಹೊರತು ಅಂತಹ ಕ್ರಮಗಳನ್ನು 


ಆಹವಾಲುಗಳನ್ನು 


ಕೈಡೊಳ್ಳತಕ್ಕದ್ದಲ್ಲ. 


-0-0-0- 


hs 
. '24846612020/0/0 PS-EP 
4 | ಅನುಬಂಥ-1 


(ದಿನಾಂಕ:07-02-2005ರ ಆಡೇಶ ಸಂಖ್ಯ: ಇಡಿ 1 ಎಲ್‌ಬಿಪಿ 2004), 0:೨೫ಈ 


ಪುಸ್ತಕ ಆಯ್ಕೆಯ ಕಾರ್ಯ ನಿಧಾನ: 


D ಪುಷ್ತಕ ಆಯ್ಕೆಗೆ ಸಂಬಂಧಿಸಿದ ಈ ಕಾರ್ಯವಿಧಾನ ಎಲ್ಲಾ ಬಾಷೆಯ 


17 


4 


ಪುಸ್ತಕಗಳ ಆಯ್ಕೆಗಾಗಿ ಅಸ್ಕಯಿಸತಕ್ಕದ್ದು. 


[a] 


2). ಸಾರ್ವಜನಿಕ ಗ್ರಂಥಾಲಯಗಳಿಗಾಗಿ ಪುಸ್ತಕಗಳನ್ನು ಆಯ್ಕೆ ಮಾಡಲು ರಾಜ್ಯ ' 


ಮಟ್ಟಿದಲ್ಲಿ ಪುಸ್ತಕ ಆಯ್ಕೆ ಸಮಿತಿ ಇರತಕ್ಕದ್ದು. ಆ ಸಮಿತಿಯ ಅಧ್ಯಕ್ಸರು 
ಹಾಗೂ ಸದಸ್ಯರುಗಳನ್ನು ರಾಜ್ಯ ಸರ್ಕಾರವು ಪ್ರಶ್ಯೇಕ ಆದೇಶದ ಮೂಲಕ 
`ನಾಮನಿರ್ದೇಶಿಸತಕ್ಕದ್ದು, ಈ ಸಮಿತಿಗೆ ಸಂಬಂಧಿಸಿದ ವಿವರಗಳನ್ನು 
ಅಂದರೆ, ಅಡರ ಸ್ವರೂಪ, ಕಾರ್ಯುವ್ಯಾಲ್ಲಿ, ಕಾಲಾವಧಿ, ಕಾರ್ಯಚಟುವಟಿಕೆ, 
” ಇತ್ಯಾದಿಗಳನ್ನು ಅನುಬಂಧ-2ರಲ್ಲಿ ನೀಡಲಾಗಿದೆ. 

3) ಪುಸ್ತಕಗಳನ್ನು ಆಯ್ಕೆ ಮಾಡುವ ಬಗ್ಗೆ ವರ್ಷಕ್ಕೆ ಕನಿಷ್ಠ ಮೂರು ಬಾರಿಯಾದರೂ 


ರಾಜ್ಯದ ಎಲ್ಲಾ ಪ್ರಮುಖ ಕನ್ನಡ ಮತ್ತು ಅಂಗೆ ಭಾಷೆಯ ದಿನ ಪತ್ರಿಕೆಗಳು 


ವ 


ಸ್ತಿ 


ಒಳಗೊಂಡಂತೆ ಪ್ರಮುಖ ಪತ್ರಿಕೆಗಳ ಲ್ಲಿ. ಪ್ರಕಟಿಣೆ/ಜಾಹಿರಾತು ನಿರ್ದೇಶಕರು, 

ಸಾರ್ಪಹನಿಕ ಗ್ರಂಥಾಲಯ ಇಲಾಖೆ, ಇವರು ನೀಡಿ, ಆ ವರ್ಷದ ನಿರಂತರ ಆಯ್ಕೆ 

- ವಿಷಯವು ಸಾರ್ವಜನಿಕರ ಗೆಮನಕ್ಕೆ ಬರುವಂತೆ ಮಾಡತಕ್ಕದ್ದು. 

4) ಆಯ್ಕೆಗಾಗಿ ಪುಸ್ತಕಗಳನ್ನು ಸಲ್ಲಿಸುವ ಪ್ರಕಾಶಕರು/ಪುಸ್ತಕ ಮಾರಾಟಗಾರರು 

ಸಂಘ ಸಂಸ್ಥೆಗಳು. ಷಾಪ್‌ ಅಂಡ್‌ ಎಸ್ಕಾಬ್ಲಿಷ್‌ಮೆಂಟ್‌ ಸಾನೂನಿನ 

ಅಡಿಯಲ್ಲಿ ನೋಂದಾಯಿಸಿರಬೇಕು. ಅದಕ್ಕೆ ಸಂಬಂಧಿಸಿದ ನೋಂದಣಿ ಪಠದ 

ಪ್ರತಿಯನ್ನು (ಕಾಲಕಾಲಕ್ಕೆ ನವೀಕರಿಸಿದ) ' ಅರ್ಜಿಯೊಡನೆ 'ಲಗತ್ತಿಸತಕ ಕೃದ್ದು. ಈ 
ವಿಬಂದನೆ ಲೇಖಕ-ಪ್ರಕಾಶಕರಿಗೆ ಅನ್ಕಯಿಸುವುದಿಲ್ಲ. 

5). ಪುಸ್ತಕ ಗಳನ್ನು ಆಯ್ಕೆಗಾಗಿ ಸಲ್ಲಿಸುವ ಮಾರಾಟಿ ಅಥವಾ ಪ್ರಕಾಶನ ಸಂಸ್ಥೆ 

| ಸಂದರ್ಭಾನುಸಾರ ರಾಜ್ಯ/ಕೇಂದ್ರ ತೆರಿಗೆ ಇಲಾಖೆಯಿಂದ ನೊಂದಾಯಿತ 

ಸಂಸ್ಥೆಯಾಗಿರಬೇಕು. ಈ ನಿಬಂದನೆ ಲೇಖಕಪ್ರಕಾಶಳರಿಗೆ ಅನ್ವಯಿಸುವುದಿಲ್ಲ. 

6. ಮಂಜೂರಾದ ಆಯವ್ಯಯದಲ್ಲಿ ಪುನ್ಹಕ ಖರೀದಿಗಾಗಿ ' ನಿಗದಿಪಡಿಸಿದ 


ಮೊತ್ತದಲ್ಲಿ ಕನ್ನಡ ಪುಸ್ತಕಗಳಿಗೆ ಶೇ80 ಹಾಗು ಇಂಗ್ಲೀಷ್‌ ಮತ್ತು 


2028466/2020/0/0 PS-EP 


7) 


14) 


ಭಾರತೀಯ ಇತರ" ಭಾಷೆಗಳ ಪುಸ್ತಕಗಳಿಗೆ ಶೇ.20ರಷ್ಟು. ಹಣವನ್ನು 


ಖರೀದಿಸಲ ಅನುಕ 


ಕೆಗಳ ಆಯ್ಕೆಯನ್ನು ಮಾಡುವುದು." 


. ಆಯ್ಕೆಗೆ ಸಲ್ಲಿಸುವ ಎಲ್ಲಾ ಭಾಷೆಗಳ ಪುಸ್ತಕಗಳ ಶೀರ್ಷಿಕೆಯು ವರ್ಷದಲ್ಲಿ 


ಪ್ರಥಮ ಮುದ್ರಣಗೊಂಡು, "ಪ್ರಥಮ ಆವೃತ್ತಿಯಾಗಿ ಪ್ರಕಟಿತವಾಗಿರಕಕ್ಕದ್ದು. 


ಅದರೆ, ಪರಿಷ್ಕತಗೊಂಡ ಆವೃತಿಯ ಗ್ರಂಥಗಳನ್ನು (vised editions) 


ಪುಸ್ತಕ ಆಯ್ಕೆಗಾಗಿ ಪುಸ್ತಕಗಳನ್ನು ಸಲ್ಲಿಸುವ ಸಂದರ್ಭದಲ್ಲಿ ಕರ್ನಾಟಿಕ 


ಮುದ್ರಣ ಮತ್ತು ನೊಂದಣಿ ಕಾನೂಸು ಕಾಪಿರೈಟ್‌ ಕಾಯ್ದೆ ಮೇರೆಗೆ 
ಬೆಂಗಳೂರಿನ ರಾಜ್ಯ ಕೇಂದ್ರ ಗ್ರಂಥಾಲಯದ ಕಾಖಿ ರೈಟ್‌ ವಿಭಾಗದಲ್ಲಿ 
ಮೂರು ಪ್ರತಿಗಳನ್ನು ಉಚಿತವಾಗಿ ಸಲ್ಲಿಸಿ ನೊಂದಾಯಿಸತಕ್ಕದ್ದು. . ಅಲ್ಲದೆ, 


ನೊಂದಣಿ .ಪ್ರಮಾಣ ಪತ್ರದ. ನಕಲಃ ಪ್ರತಿಯನ್ನು. ಕಡ್ಡಾಯವಾಗಿ 


ಅರ್ಜಿಯೊಂದಿಗೆ ಲಗತ್ತಿಸತಕ್ಕಮ್ದ. 
ಪ್ರಥಮ ಮುದ್ರಣಗೊಂಡ ವರ್ಷದಿಂದ ಕನಿಷ್ಟ 1) ವರ್ಷಗಳ: ಅವಧಿಯ 


ನಂತರ  ಮರುಮುದ್ದಣಗೊಳ್ಳುವ ಉತ್ತಮ "ಪುಸ್ತಕಗಳನ್ನು ಆಯ್ಕೆಗಾಗಿ 
ಪರಿಗಣಿಸಬಹುಯ. 


ಮೂವತ್ತು .ುಟಿಗಳಿಗಿಂತ  ಕಡಿಮೆ'., ಇರುವ ಯಾವ್‌ “ಭಾಷೆಗಳ 


pe | ಫರ್‌ 
ಪುಸ್ತಕಗಳನ್ಸು (ಮಕ್ಕಳ ಹಾಗಲ ಸವಸಾಕ್ಸ್‌ರ ಪುಸ್ತಕಗಳನ್ನು 


ಹೊರತುಪಡಿಸಿ) ಆಯ್ಕೆ ಮಾಡಬಾರಯ. 


ಗ್ರಾಮ ಪಂಚಾಯಿತಿ ಗ್ರಂಥಾಲಯಗಳಿಗೆ ಶೇಕಡ ನಿ೧ರಷ್ಟು ಕನ್ನಡ ಪುಸ್ತಕಗಳನ್ನೇ 


ಪ್ರಕ 
ಪುಸ್ತಕಗಳನ್ನು ಪ್ರಕಟಿಸುವ ಮೂಲ ಪ್ರಕಾಶಕರ ಅಥವಾ ಅವರ 


ಅಗ್ಗದ ಕಾಗದದಲ್ಲಿ ಮುದ್ರಿಸಿರುವ ಹುಸ್ತಕ್‌ಗಳನ್ನು 


ಣಿ ಿ 


#B466/202010!0 PS-EP 
‘sy 


un 


ಪುಸ್ತಕದ ಒಳ ಎರಡನೇ ಪುಏಿದಲ್ಲಿ (ಶೀರ್ಷಿಕೆ. ಪುಟಿದ ಹಿಂಬದಿಯಲ್ಲಿ) 


ಕಡ್ಡಾಯವಾಗಿ ಗ್ರಂಥದ ಶೀರ್ಷಿಕೆ, ಲೇಖಕರ ಹೆಸರು, ಪ್ರಕಾರಕರ ಹೆಸರು ಬ್ಯ ಹಟ್ಟಿ 3S 


ಪುಟಿಗಳ (ಮುಖಪುಟಗಳೂ . ಸೇರಿದಂತೆ) ಸಂಖ್ಯೆ ಪ್ರಕಟಣೆಯ ವರ್ಷ, ಮಾರಾಟಿ 


ಬೆಲೆ ಹಾಗೂ ಮರು ಮುದ್ರಣದ (ಮರು ಮುದ್ರಣ ಆಗಿದ್ದರೆ) ವಿವರಗಳನ್ನು 


19 


15) 


ಮುದ್ರಿಸಿರಬೇತು. ಪುಸ್ತಕದ ಮೇಲೆ ಬೆಲೆಗಳು ಮುದ್ರಿತವಾಗಿದ್ದು, ಎದ್ದು 
ಕಾಣುವಂತಿರಬೇಕು. ಸೀಸದ ಕಡ್ಮಿಯಿಂದ ಬರೆಯಲಾದ, ರಬ್ಬರ್‌ ಸ್ಯಾಂಪ್‌ನಿಂದ 
ಮುದ್ರಿಸಲಾದ ಅಥವಾ ಬೇರೆಯಾಗಿ ಅಂಟಿಸಲಾದ ಬೆಲೆಗಳಿದ್ದಲ್ಲಿ ಅಂತಹ 
ಪುಸ್ತಕಗಳನ್ನು ಅಯ್ಕೆಮಾಡದೇ ತಿರಸ್ಕರಿಸಬೇಕು. ಆದರೆ ಅಂಥಹ ಪುಸ್ತಕಗಳನ್ನು 


ಆಯ್ಕೆಗಾಗಿ ಪರಿ ರಿಗಣಿಸುವಾಗ ಅತ್ಯಂತ ಅಗಳ್ಯವೆಂದು ಸಮಿತಿಗೆ' ಕಂಡು ಬಂದಲ್ಲಿ 


- ಸಮಿತಿಯು ಅದರ ಬೆಲೆಯನ್ನು ನಿಗದಿತ ಕಾರ್ಯ ವಿಧಾನದ ಪ್ರಕಾರ ನಿಗದಿ 


ಪಡಿಸತಕ್ಕದ್ದು. ಅಗತ್ಯವಿದ್ದಲ್ಲಿ, ಪ್ರಕಾಶಕರ ಮುದ್ರಿತ ಬೆಲೆ ಪಟ್ಟಿಯನ್ನು ಗೆಮನಿಸಿ 


ಬೆಲೆ ನಿಗದಿ ಪಡಿಸತಕ್ಕದ್ದು, ಅಲ್ಲದೆ, ಸಾರ್ವಜನಿಕ ಗ್ರಂಘಾಲಯ ಇಲಾಖೆಯ 


ಗ್ರೇಥಾಲಯಗಳನ್ನು ಹೊರತುಪಡಿಸಿ, ಶಾಲಾ ಕಾಲೇಜುಗಳು, ವ ಬ್ರಿಕ್ಸ್‌ 

ಹ 
ಸಂಸೆ ಸ್ಥೆ ಗಳು ಮುಂತಾದ ಬೇರೆ ಐರೀದಿದಾರರಿಗೂ ಸಹ ಮೊಹರಿನಿಂದ ನಮೂದಿಸಿದ 
ಅ 


ಥಫವಾ' ಚೇಟಿ ಅಂಟಿಸುವ ಮೂಲಕ ನಮೂದಿಸಿದ ಪರಿಷ್ಕೃತ ದರಕ್ಕೆ ಶಾಪವು ಈ 
ಮಸ್ತಕಗಳನ್ನು ಮಾರಾಟ ಮಾಡುತ್ತಿಲ್ಲ ಎಂಬುದಾಗಿ ಲಿಖಿತವಾಗಿ ಹೇಳಿಕೆ 
ನೀಡತಕ್ಕದ್ದು. ಅಂತಹ ಹೇಳಿಕೆ ಏನಾದರೂ ವಾಸ್ತವವಲ್ಲದ ಅಥವಾ ತಪ್ಪಾ ಗಿರುವ 


ಹೇಳಿಕೆ ಎಂಬುದಾಗಿ ಕಂಡು ಬಂದಲ್ಲಿ ಅಂತಹ ಪುಸ್ತಕಗಳ ಬರೀದಿಗೆ ತನಗೆ 


ಸಂದಾಯವಾಗಿರುವ ಅಥವಾ ಸಂದಾಯೆವಾಗಬೇಕಾಗಿರುವ ಮೊತ್ತವನ್ನು 


" ಮುಟ್ಟುಗೋಲು ಹಾಕಿಕೊಳತಕ್ಕದ್ದು. ಅಷ್ಟೇ ಅಲ್ಲದೆ, ಸರ್ಕಾರದ ಇಲಾಖೆಗಳಿಗೆ 


ಅಥವಾ ಸರ್ಕಾರದ ನಿಯಂತ್ರಣದಲ್ಲಿ ಬರುವ. ಯಾವುದೇ ಸಂಸ್ಥೆಗೆ, ಸ್ಯಾಯುತ್ತ 

Ne) ಇ ನ F] ಾ 

ಸಂಸ್ಥೆಗೆ, ಶಿಕ್ಕಣ ಸಂಸ್ಥೆಗೆ ಮುಂತಾದುವುಗಳಿಗೆ ಪುಸ್ತಕ ಸರಬರಾಜು ಮಾಡುವ 

ವಿಷಯದಲ್ಲಿ ಕಪು ಪಟ್ಟಿಗೆ ಸೇರಿಸಲ್ಪಡಲು ಕಾನು ಬದ್ದನು ಎಂಬ 
ಇ w' ಇ ಮ್‌ 


ಮುಚ್ಚಳಿಕೆಯನ್ನು ಪುಸ್ತಕಗಳ ಆಯ್ಕೆಗೆ ಸಲ್ಲಿಸುವಾಗ ಬರೆದುಕೊಡಕಕ್ಕದ್ದು. 


ಘುಸ್ತಕದ ಆಯ್ಕೆ ಹಾಗೂ ಅವುಗಳ ಬೆಲೆ ನಿಗದಿ ವಿಷಯದಲ್ಲಿ ಸಮಿತಿಯ 


ತೀರ್ಮಾನವೇ ಅಂತಿಮವಾಗಿರತಕ್ಕದ್ದು. 


 2028466/2020/0/0 PS-EP 


17 ಆಗತ್ಯ ಕಂಡು. ಬಂದಲ್ಲಿ ರಾಜ್ಯ ಮಟ್ಟಿದ ಮಸ್ತಕ ಆಯ್ಕೆ ಸಮಿತಿಯು > ke 
ರಾಜ್ಯದಲ್ಲಿ ನೆಡೆಯುವ ಮಸ್ತಕ ಪ್ರದರ್ಶನಗಳಿಗೆ ಭೇಟಿ ನೀಡಿ ಪುಸ್ತಕಗಳನ್ನು 
ಆಯ್ಕೆ ಮಾಡಬಹುದು. \ 

1) ರಾಜ್ಯ ಕೇಂದ್ರ 'ಗ್ರಂಥಾಲಯ ಹಾಗೂ ಇಂದಿರಾ ಪ್ರಿಯದರ್ಶಿನಿ ಮಕ್ಕಳ 
ಗ್ರಂಥಾಲಯ ಹಾಗೂ ಪೀಣ್ಯದಲ್ಲಿರುವ: ತಾಂತ್ರಿಕ ಗ್ರಂಥಾಲಯಗಳು 
ಪರಾಮರ್ಶನ (rene) ಗ್ರಂಥಾಲಯಗಳು ಆಗಿರುವುದರಿಂದ, ಮೇಲೆ 
(ಕಂಡಿಕೆ 6ರಲ್ಲಿ) ಹೇಳಿದ ಶೇಕಡವಾರು ಅವುಗೆಳಿಣಿ ಅನ್ವಯಿಸುವುದಿಲ್ಲ. 

19) . ಗ್ರಂಥಗಳನ್ನು ಖರೀದಿಸಲು ಆಯ್ಕೆ ಮಾಡುವಾಗ - ಗ್ರಂಥಗಳಲ್ಲಿ 


ಅಡಕವಾಗಿರುವ ವಿಷಯ ಕ್ರಮಬದ್ಧವಾಗಿದ್ದು, ಪುಟಗಳು, ರಟ್ಟು ಕಖ್ಯುವಿಕೆ 


ಹಾಗೂ ಗ್ರಂಥಗಳ ಇವ್ಪಿತರ . ಬಾಹ್ಯ ರಚನೆಯನ್ನು ಸಹ 


ಕಟಿನಿರುವಂತಹ ಮುನ್ತಕೆಗಳನ್ನು ಖರೀದಿಸಲು ಪ್ರಸ್ತುತ ಆಯ್ಕೆ ಪ್ರಕ್ರಿಯೆಗೆ 


ಒಳಪಡುವುದಿಲ್ಲ, ಹಾಗಾಗಿ ಅವುಗಳನ್ನು ರಾಜ್ಯ ನೇಂದ್ರ ಗ್ರಂಥಾಲಯಕ್ಕೆ 


3 
ಸಂಬಂಧಿಸಿದಂತೆ ನಿರ್ದೇಶಕರು "''ಮತ್ತು ' ಉಳಿದ ನಗರೆ/ಜಿಲ್ಲಾ 
ಗ್ರಂಥಾಲಯಗಳಿಗೆ ' ಸಂಬಂಧಿಸಿದಂತೆ, ಜಯಾಯ ಮುಖ್ಯ 


ಗ್ರರಿಧಾಲಯಾಧಿಕಾರಿಗಳು ನೇರವಾಗಿ ಬರೀದಿಸಬಹುದು. 


21) ಪಾರದರ್ಶಕತೆಯ ದೃಷ್ಟಿಯಿಂದ ಸಮಿತಿಯು ಯಾವುದೇ ಪುಸ್ನ ವನ್ನು ಆಯ್ಕೆ 


- 


ಮಾಡದೇ ಇದ್ದಲ್ಲಿ ಆದಕ್ಕೆ ಕಾರಣವನ್ನು ದಾಖಲಿಸತಕ್ಕದ್ದು. 


[3 


-0-0-~0- 


 4928466/2020/010 PS-EP 


~l 


ಅಮುಬಂಧ-2 , 
ಸ y ಒಂದ 
(ದಿಸಾಂ907-02-2005ರ ಆದೇಶ ಸಂಜ್ಯೆ: ಇಡಿ 1 ಎಲ್‌ಐಪಿ 2004" ' 


ರಾಜ್ಯ ಮಟ್ಟಿದ ಪುಸ್ತಕ ಆಯ್ಕೆ ಸಮಿತಿಯ ಸ್ವರೂಪ" ಮತ್ತು ಕಾರ್ಯವ್ಯಾಪಿ $ 


ಮ 


DI 


21 


(1) ರಾಜ್ಯ ಮಟ್ಟಿದ ಹುಸ್ತೆಕ: ಆಯ್ಕೆ ಸಮಿಶಿಯು, ಅನುಬಂಧ-1ರಲ್ಲಿ ಒಳಗೊಂಡ 
ಕಾರ್ಯವಿಧಾನ ಹಾಗೂ ಷರತ್ತು 'ಮತ್ತು ನಿಬಂಧನೆಗಳನ್ನು ಪಾಲಿಸತಕ್ಕದ್ದು. 

(2) ಸಮಿತಿಯ ವ್ಯಾಪ್ತಿ. 
ರಾಜ್ಯ 'ಮಟ್ಟಿದ ಪುಸ್ತಕ ಆಯ್ಕೆ ಸಮಿತಿಯು ಈ 


4 (3) 


ಕೆಳಳಂಡ ಪುಸ್ತಕಗಳನ್ನು: 
ಆಯ್ಕೆ ಮಾಡಕಳ್ಕದ್ದು:- 
ಅ) ರಾಜ್ಯ ಕೇಂದ್ರ ಗ್ರಂಥಾಲಯಕ್ಕೆ ಬೇಕಾಗುವ ಮುಸ್ತಕಗಳು. 


ಆ) ಸಾರ್ವಜನಿಕ ಗ್ರಂಥಾಲಯ ಇಲಾಖೆಯಡಿ ಬರುವ ಜಿಲ್ಲಾ 


ಐ 
ಹಾಗೂ ನಗರ ಕೇಂದ್ರ ಗ್ರಂಥಾಲಯಗಳಿಗಾಗಿ ಬೇಕಾಗುವ: ಪುಸ್ತಕಗಳು 

ಇ) ರಾಜಾರಾಂ" ಮೋಜೆನ್‌ ರಾಯ್‌ ಗ್ರಂಥಾಲಯ, ಪ್ರತಿಷ್ಠಾನ (ಆರ್‌.ಆರ್‌.ಎಲ್‌.ಎಫ್‌) 
ಯೋಜನೆಯಡಿಯಲ್ಲಿ ಖರೀದಿಸುವ ಪುಸ್ತಕಗಳೂ 

ಈ)ಗ್ರಾಮ ಪಂಚಾಯ್ತಿ ಗ್ರಂಥಾಲಯಗಳಿಗೆ ಬೇಕಾಗುವ ಮಸ್ತಕಗಳು 
ಸಮಿತಿಯ ಸರೂಪ 

1) ಅಧ್ಯಕ್ಷರು - ಶಿಕ್ನಣ/ಸಾಹಿತ್ಯ ಕ್ನೇತ್ರದ ಖ್ಯಾತ ವ್ಯಕ್ತಿಗಳು. (ಸರದಿಯ ಪ್ರಕಾರ 
ರಾಜ್ಯ ನಾಲ್ಕು ಕಂದಾಯ ವಿಭಾಗಗಳಿಂದ). | 

2) ಸದಸ್ಯರು -.5 - ರಾಜ್ಯದ 4 ಕಂದಾಯ ವಿಭಾಗಗಳಿಂದ ನಾಲ್ವರು ಹಾಗೂ 
ಬೆಂಗಳೊರು ನಗರದಿಂದ ಒಬ್ಬರು ಸೇರಿದಂತೆ ಆಯ್ದ ಪ್ರಖ್ಯಾತ ದಲಿತ 
ಸಾಹಿತಿಗಳು, ಯುವ ಲೇಖಕರು ಹಾಗೂ ಶಿಕ್ಷಣ ಶ್ವಾರು. 

3) ಮಹಿಳಾ ಸದಸ್ಯರು - ಸಾಹಿತಿಗಳು/ಶಿಕ್ಟಣ ಶಪಣ್ಣರು (ಇಬ್ಬರು) (ಒಬ್ಬರು, 
ಮೈಸೂರು-ಬೆಂಗಳೂರು ವಿಭಾಗದಿಂದ, ಮತೊ ಬ್ಬರು ಬೆಳ್‌ಗಾಂ-ಗುಲ್ಬರ್ಗಾ 
ವಿಭಾಗದಿಂದ) ॥ 

4) ವಿಜ್ಞಾನ ಸ್ಪೇತ್ರದ ಒಬ್ಬ ತಜ್ಞರು (ಸರದಿಯ ಪ್ರಕಾರ ಕಂದಾಯ ವಿಭಾಗಗಳಿಂದ) " 

5) ಮಾನವಿಕ ಶಾಸ್ತಡ' 


ಒಬ್ಬ ತಜ್ಞರು (ಸರದಿಯ ಪಕಾರ 
ಬ ku Ke 


ಕಂವಾಯ ವಿಭಾಗಗಳಿಂದ) 
ಮಿ 


ವಹಿ PR PE 


2028466/2020/0!0 PS-EP 


RI 


7 


9) 


ಬಗ್ಯಾಳ ಲಿರಿತ್ಯ ಕ್ಹೇತ್ರದ್ದ ಒಬ್ಬ ತಟ್ಧರು . (ಸರದಿಯ ಪ್ರಕಾರ ಕಂದಾಯ 
ವಿಭಾಗಗಳಿಂದ) 


ಕ್ರಭಾಲಯ ದಿಟ್ನಾನದ ಒಬ್ಬ ತಜ್ಞರು. (ಸರದಿಯ ಪ್ರಕಾರ ಕಂದಾಯ 
'ನಿಭಾಗಗಳೆಿಂದ) 

ಅಧ್ಯಕ್ಷರು, ಕನ್ನಡ ಮುಸ್ತೆಕ ಪ್ರಾಧಿಕಾರ ಅಥವಾ ಅವರಿಂದ 
ನಾಮನಿರ್ದೇಶನಗೊಂಡ ಪ್ರಾಧಿಕಾರದ ಒಬ್ಬ ಸದಸ್ಯರು. 
ಪುಸ್ತಕ ಪ್ರಕಾಶಕರ/ಮಾರಾಟಿಗಾರರ ಸಂಘದ ಒಬ್ಬ ಪ್ರತಿನಿಧಿ (ಸರದಿಯ ಪ್ರಕಾರ 


ಕಂದಾಯ ವಿಭಾಗಗಳಿಂಬ) 


10 ಅಧ್ಯಕ್ಷರು, ಕನ್ನಡ ಸಾಹಿತ್ಯ ಪರಿಷತ್ತು ಅಥವಾ ಅವರಿಂದ ನಾಮನಿರ್ದೇಶಿತ 


ಒಬ್ಬ ಕಾರ್ಯದರ್ಶಿ ವ್ಯಕ್ತಿ. 


1 ರಾಜ್ಯದ ವಿಶ್ವವಿದ್ಯಾನಿಲಯಗಳ ಪ್ರಸರಾಂಗಗಳ ನಿರ್ದೇಶಕರು (ಸರದಿಯ ಪ್ರಕಾರ) 


12) ಆಧ್ಯಕ್ಟರು, ಕರ್ನಾಟಿಕ ವಿಜ್ತಾನ ಪರಿಷತ್‌ ಅಥವಾ ಅವರಿಂದ ನಾಮ ನಿರ್ದೇಶಿತ 


I16i& 


13)ರಾಜ್ಯ ಗ್ರಂಥಾಲಯ ಪ್ರಾಧಿಕಾರದಿಂದ ನಾಮನಿರ್ದೇಶನಗೊಂಡ ಒಬ್ಬ ಸೆದಸ್ಯರು 


ಹೊರತುಪಡಿಸಿ" ಇತರೆ 


ಸಮಿತಿಯನ್ನು ರಚಿಸಿ ಆದೇಶವನ್ನು ಹೊರಡಿನಿದ 'ದಿಸಾಂಕದಿಂದೆ 2 ವರ್ಷಗಳ 
ಅವಧಿಗೆ ಅಥವಾ ಮುಂದಿನ. ಸಮಿತಿ ಅಸ್ತಿತ್ವಕ್ಕೆ ಬರುವವರೆಗೆ ಇವರೆಡರಲ್ಲಿ 


ಯಾವುದು ನಂತರವೋ ಅಲ್ಲಿಯವರೆಗೆ ಇರುತ್ತದೆ. 


ಪುಸ್ತಕ ಬೆಲೆ ನಿಗದಿ ಸಮಿತಿ: 


ಗತ್ತಿನ ಲಲ್‌ ೧ ಘಿ 
(ಅ) ಆಯ್ಕೆಯಾದ ಪ್ರತಿಯೊಂದು Be ಬೆಲೆ ನಿಗದಿಪಡಿಸುವ 


ಉಪಸಮಿತಿಯ ಪರಿಶೀಲನೆಗೆ ಒಳಪಡುತ್ತದೆ. 


(8 


(ಆ) ರಾಜ್ಯ ಮಟ್ಟದ ಪುಸ್ತಕ ಆಯ್ಕೆ ಸಮಿತಿ ಅಧ್ಯಕ್ಷರೂ ಸೇರಿದಂತೆ, ಲೇಖಕರು, 
ಪ್ರಕಾಶಕರು ಹಾಗೂ ಮುದ್ರಣ ಇಲಾಖೆ ಪ್ರತಿನಿಧಿಗಳನ್ನು. ಒಳಗೊಂಡಂತೆ ಸದರಿ 
ಉಪಸಮಿತಿಯನ್ನು' ರಾಜ್ಯ ಮಟ್ಟದ ಮಸ್ತಕ ಆಯ್ಕೆ ಸಮಿತಿ. ರಚಿಸಿಕೊಳ್ಳತಕ್ಕದ್ದು. 
(ಇ) ರಾಜ್ಯ " ಮಟ್ಟಿದ ಪುಸ್ತಕ ಆಯ್ಕೆ ಸಮಿತಿಯ ಅಧ್ಯಕ್ಕರೇ ಈ ಉಪ 
ಸಮಿತಿಯ ಅಧ್ಯಕ್ಸರಾಗಿ ಕಾರ್ಯನಿರ್ವಹಿಸಕ್ಕದ್ದು. ಗ್ರಂಥಾಲಯ ಇಲಾಖೆ 
ನಿರ್ದೇಶಕರು ಇದರ ಕಾರ್ಯದರ್ಶಿ ಆಗಿರತಕ್ಕದ್ದು. ಈ ಉಪ ಸಮಿತಿಗೆ ಸರ್ಕಾರಿ 
ಮುದ್ರಣಾಲಂಶುದ ನಿರ್ದೇಶಕರನ್ನು ಅಥವಾ ಉಪ ನಿರ್ದೇಶಕರನ್ನು ತಾಂತ್ರಿಕ್‌ 
ಸಲಹೆಗಾರರನ್ನಾಗಿ ಅಹ್ವಾನಿಷ ತಕ್ಕದ್ದು. ರಾಜ್ಯ ಮಟ್ಟಿದ ಪುಸ್ತಕ ಆಯ್ಕೆ 
ಸಮಿತಿಯ ಇಬ್ಬರ) ಸದಸ್ಯರು ಈ ಉಪಸಮಿತಿಯ: ಸದಸ್ಯರಾಗಿರತಕ್ಕದ್ದು. ಅದೇ 
ರೀತಿಯಲ್ಲಿ ವೈಜ್ಞಾನಿಕ, ವೈದ್ಯಕೀಯ, ಕಾನೂನು ಮಾನವ . ಶಾಸ್ತ್ರಗಳು ಮುಂತಾದ 


ವಿಶಿಷ್ಠ "ಬಿಷಯಗೆಳ ಪಗ್ಗೆ' ಪುಸ್ತಕಗಳನ್ನು ಪಯ್ಕ ` ಪಾಡವಾಗ `ಸಮುತಯ' ನ್‌್‌ 


ಆಯಾ ಕ್ಷೇತ್ರಗಳಲ್ಲಿ ಪರಿಣಿತರಾದವರೊಬ್ಬವರನ್ನು ಕೋ-ಆಪ್‌ 
ಮಾಡಿಕೊಳ್ಳತಕ್ಕದ್ದು. 


ಈ) ಸದರಿ ಉಪಸಮಿತಿಯು ಖರೀದಿ ಬೆಲೆಯನ್ನು ನಿಗದಿಪಡಿಸುವಾಗ;, ಗ್ರಂಥದ 
ki 3 k pe] 


ಸತ್ಯ ಹಾಗೂ ಮೌಲಿಕತೆ ಜೊತೆಗೆ ಅದಕ್ಕೆ ಉಪಂಶೋಗಿಸುವ ಕಾಗದದ 


ಣಿ 
UY 
ಸ್ಸ 
y 


.ಎಂ. ಹಾಗೂ ಗುಣಮಟ (ಸಾಮಾನ್ಯ ಕಾಗದ, ಮ್ಯಾಫ್‌ಲಿಘೋ ಕಾಗದ 


ಇತ್ಯಾದಿ), ಮುದ್ರಣದ ಗುಣಮಟ್ಟ ಕೊದಿಕೆಯ ಸ್ವರೂಪ (ಒಂದು ಬಣ್ಣ, ಎರಡು 


ಬಣ್ಣ ಇತ್ಯಾದಿ) ಮತ್ತು ಬಳಸಿದ ಕಾಗದ (ಲ್ಯಾಮಿನೇಷನ್‌ ಇತ್ಯಾದಿ), ಬೈಂಡಿಂಗ್‌ 


pn 


(ಪಿನ್ನಿಂಗ್‌ ಸಕ್ಸನ್‌ ಸ್ಹಿಚ್ಚಿಂಗ ೧ಗ್‌ ಇತ್ಯಾದಿ) ಒಳಹುಟಿಗಳಲ್ಲಿ ಉಪಯೋಗಿಸಲಾದ 


ಚಟ 


ಚಿತ್ರಳು ಇತ್ಯಾದಿಗಳನ್ನು ಗಮನಿಸಬೇಕು. 


ಬೆಲೆಯ ನಿಗಧಿ ಬಗ್ಗೆ ಮೇಲ್ಮನವಿ: ಬೆಲೆ ನಿಗದಿಪಡಿಸುವ ಉಪಸಮಿತಿಯು ಬೆಲೆ ' 


" ನಿಗದಿಯಿಂದ ಬಾದಿಕರಾದವರು ರಾಜ್ಯ ಮಟ್ಟಿಡ ಸಮಿತಿಗೆ ಮೇಲ್ಮನವಿ 


2028466/2020/0/0 PS-EP ನ ಎ 2 


K ಸಲ್ಲಿಸಬಹುದು. ಆಂತಹ ಮೇಲ್ಮನವಿಯನ್ನು ಆಯ್ಕೆ ಪಟ್ಟಿ 
' "ದಿನಗಳೊಳಗಾಗಿ ಸಲ್ಲಿಸತಕ್ಕದ್ದು: ಅದರ ಕುರಿತು ರಾಜ್ಯ ಮಟ್ಟಿದ ಸಮಿತಿಯ 
" ತೀರ್ಮಾನವೇ" ಅಂಕಿಮ ತೀರ್ಮಾನವಾಗಿರುತ್ತದೆ. 


-0-0-0- 


25 


ಮತ್ರ” ಬರೀದಿಸ ಸಬಹುದು. 


pO 


ಪುಸ್ತ ಕಗಳ್ಗನ್ನು. ಖರೀದಿಸುವಾಗ, 


ಇರೇದಿಸಲು "ಅಳಳಕಕದ್ದು. 


3. ಸಾರ್ವಜನಿಕ ಗ್ರಂಥಾಲಯ ಇಲಾಪೆಯಲ್ಲಿ ಈ ಕೆಳಳಿಡ ಮತಿಕು' ಹುತದಲ್ಲಿ 
ಪುಸ್ತಕ ಖರೀದಿ ಪ್ರಕ್ರಿಯೆಯನ್ನು ಕಾರ್ಯಗತಗೊಳಿಸತಕ್ನದ್ದು.- . NK 
ಅ ಅಯ್ಕೆ. ಸಮಿತಿಯಿಂದ ಆಯ್ದೆಯಾದೆ ಪುಸ್ಪಗಳ್ಳ ಹೈಕ "ಯಾವ | 
ಪುಸ್ತಕಗಳನ್ನು ಖರೀದಿಸಬೇಳೆಂಬ ಬಗ್ಗೆ ಹೆಣಕಾಸಿವ. ಅಧ್ಯಕ ಒಳಪಟ್ಟು | ರ್‌ 
ತೀರ್ಮಾನಿಸಲು ಆಯಾ ಜಿಲ್ಲಾ ಇ/ನಗರ ಗ್ರಂಥಾಲಯ ಪ್ರಾಧಿಣಾರಗಳೇ ಅಂತಿಮ 
ಅಧಿಕಾರ ಹೊಂದಿರುತ್ತವೆ. 


ಆ) ಇಲಾಖೆಯ, ಜಿಲ್ಲಾ ಹಾಗೂ ನಗೆರ ಕೇಂದ್ರ ಗ್ರಂಭಾವಿಯಗಳ' ಆಯವ್ಯಯದಲ್ಲಿ 
ಪುಸ್ತಕ ಖರೀದಿಗೆ ಮಂಜೂರಾದ ಮೊತ್ತದಲ್ಲಿ ಕೇ.ಕುರಷ್ಟು (ಎಂಧತ್ತು) ಮೊತ್ತವನ್ನು 
ಉನ್ನತ ಮಟ್ಟದ "ಪುಸ್ತಕ ಆಯ್ಕ ಸಮಿತಿಯಿಂದ ಅಜ್ಯುಬಾದ ಪುಸ್ತಕಗಳನ್ನು 
ಖರೀದಿಸಲು ಮೀಸಲಿಡಳ್ಕೆದ್ದು. ’ ‘ 


ಇ) ಆಯಾ ಜಿಲ್ಲೆಯ ಸ್ಥಳೀಯ ಲೇಖಕರು, ಲೇಖಕ ಪ್ರಕಾರಕರು ಮನ್ಸು ಪ್ರಕಾಶಕರ 
ಹುಸ್ತಕಗಳೆನ್ನು ಮಾತ್ರ ಶೇ.10ರಷ್ಟು ಮೊತ್ತಳ್ಳೆ ಆಯಾ ' ಜಿಲ್ಫಾ!ನೆಗರ ಪ್ರಾಧಿಕಾರ' 


ಆಯ್ಕೆಮಾಡಿ ಖರೀದಿಸಬಹುದು. 


2028466/2020/0/0 PS-EP 


i 
pH 


Ua, ಬಂಗಳೊರು ಫಕ್ರಿ ಗ್ರಂಥಾಲಯ ಸಾಧಿಸದ ವಿ ಯೊಳಗೆ ಬಕುಟಿ: 


eb 


ನಿಗದಿಪಡಿಸಿದೆ \ 
15ರಷ್ಟು ಮೊತ್ತಕ್ಕೆ | 


4. ಗ್ರಂಥಾಲಯಕ್ಕ್‌ ಬರುವ ಓದುಗರ ದೃಷ್ಠಿಯಿಂದ ಗ್ರಂಘಾಲಯದಲ್ಲಿ ಪುಸ್ತಕಗಳನ್ನು 


ಸಂಗ್ರಹಿಷುವಾಗೆ ಎಲ್ಲಾ ಪ್ರಕಾರಗಳು ಇರುವಂತೆ, ಕ್ರಮ ಕೈಗೊಳ್ಳಲು: ತೇ ಕೆಳಕಂಡ 
ಶೇಕ ರಾವಾರು ಪ್ರಮಾಣದಲ್ಲಿ ಖರೀದಿ ಮಾಡತಕದು. 
ಬ್ರ ಇ AS 
pe 
ಅದಕೆ ಒಂದೊಮ್ಮೆ ಯಾವುದೇ ಪ್ರಕಾರದ ಗ್ರಂಥಗಳು ಸದರಿ 3 


ಶೇಳೆಡಾವಾರಿಸೆ; ಪ್ರಕಾರ ಲಭ್ಯವಿಲ್ಲದಿದ್ದಲ್ಲಿ ಹಾಗೂ ಖರೀದಿ ನಂತರ ಹಣ 


೧"ಣ 


ಉಳಿದಲ್ಲಿ, ಅವಶ್ಯಕತೆ ಇರುವ ಇತರೆ: ಪ್ರಕಾರದ ಮಸ್ತ ೆಗಳನ್ನು ಖರೀದಿಸಲು 


ವಿವಿಯೆಹಿಗಿಸಬಹುದು. 


5. ಜಿಲ್ಲಾ/ನೆಗಸ ಕೇಂದ್ರ ಗ್ರಂಫಾಲಯೆಗಳಿ:! ಯಾವುದೇ ಭಾಷೆಯ ಪುಸ್ತಕಗಳನ್ನು 


(ವಿದೇಶಿ ಪುಸ್ತಳಿಗಳೂ ಸೇರಿದಂತೆ) ಖರೀದಿಸುವಾಗ ಕನಿಷ್ಠ ಶೇಕ ರುತೆ 


ಸೋಡಿಯನ್ಳು ನಡಿಬ್ಕೌಂದ್‌) ಆಯ್ಕ ಸದಿತಿ ನಿರ್ಣಯಿಸಿದ ನಿವ್ವಳ ಬೆಲೆಯ ಮೋಲೆ 
CS 3 3 


.. EB466I2020/0/0 PS-EP 


“ಘೂ 
ಸ N 


ಪಡೆಯತಕ್ಕದ್ದು. ಶೇ.15ಕ್ಕಿಂತ ಹೆಚ್ಚಿನ ನೋಡಿಯನ್ನು' ನೀಡಲು ಮುಂದೆ ಬಂದಲ್ಲಿ, 


ಒಪ್ಪಬಹುದು, 4 ೨೬ 


. ಹೊರದೇಶದ ಪುಸ್ತಕಗಳನ್ನು ಖರೀದಿಸುವಾಗ ಚಾಲ್ತಿಯಲ್ಲಿರುವ ಗುಡ್‌ ಆಫೀಸ್‌ . 


ಸ 


+. 


AE 


RA 


27 


« 
3% 


ಕಮಿಟಿಯಿಂದ ವಿದೇಶಿ ಕರನ್ಸಿ- ವಿನಿಮಯದ ದರದ ಬಗ್ಗೆ ಕಾಲಕಾಲಕ್ಕೆ ಜಾರಿಯಾನುವ" 


3 ಪರಿಷ್ಕೃತ ದರಪಟ್ಕಿಯ ಅಧಿಕೃತ ಪಟ್ಟಿಯನ್ನು ಸರಬರಾಜುದಾರರಿಂದ ಪಡೌಯಬೇಕು, 


ಗುಡ್‌ ಅಫೀಸ್‌ : ಕಮಿಟಿಯವರು ನಿಗದಿಪಡಿಸಿದ ಡರವನ್ನೇ ಸಾರ್ವಜನಿಕ ಗ್ರಂಥಾಲಯ 
ಇಲಾಖೆಗೆ" ಅನ್ನ ಸ್ವಯಿಸಹಕ್ಕದ್ದು. 


ಒಂದೇ ಶೀರ್ಷಿಕೆಯನ್ನು ಪುನ: ಖರೀದಿಸಬಾರದು. ot ಹೆಚ್ಚು "ಪ್ರತಿಗಳ 
ಅವಶ್ಯಕತೆಯಿದ್ದಲ್ಲಿ ಓದುಗರ ಬೇಡಿಕೆಯನ್ನು ಗಣನೆಗೆ ತೆಗೆದುಕೊಂಡು, ಆಯ್ಕೆ 
ಸಮಿತಿಯ ಒಪ್ಪಿಗೆ ಪಡೆದು ಬರೀದಿಬಹುದು' | 

ಅ) ಸರಬರಾಜು ಆದೇಶವನ್ನು ಸಾಧ್ಯವಾದಷ್ಟು ಮಟ್ಟಿಗೆ ಲೇಖಕ, ಲೇಕ-ಪಕಾಶನರಿನ 
ನೀಡಬೇಕು. 


-- ಯಾವುದೇ ಸಂಸೆ ಸೈ/ಲೇಖಕ-ಪ್ರಕಾರಕ/ಪ್ರಕಾಶಕರಿಂದ ಒಂದು ಅರ್ಥಿಕ ವರ್ಷದಲ್ಲಿ ಓಟ್ಟು 


ಐವತ್ತು ಸಾವಿರ ರೂಪಾಯಿಗಳು (ರೂ.50, 000-00) ಬೆಲೆಗಿಂತ ಹೆಚ್ಚು ' ಬೆಲೆಯ 
ಪುಸ್ತಕಗಳನ್ನು ಐರೀದಿಸಬಾರದು (ಸದರಿ ಮೊತ್ತದಲ್ಲಿ 


[ 


ಸೋಡಿಯ ಮೊತ್ತ 
ಸೇರಿರುವುದಿಲ್ಲ). 


3. (6) ಗ್ರಂಥಗಳ ಗುಣಮೌಲ್ಯ, ಬೇಡಿಳ, ಉಪಯುಕ್ತತೆ ' ಮತ್ತು ಬೆಲೆಗಳನ್ನು 
ಗಮನದಲ್ಲಿಟ್ಟುಳೊಂಡು ಜೆಲ್ಲಾ/ನೆಗೆರ/ಸಂಜಾರಿ ಗ್ರಂಥಾಲಯಗಳಿಗೆ ಒಂದರಿಂದ ಮೂರು 


ಹಾಗೂ ಗ್ರಾಮ ಪಂಚಾಯತ್‌ ಗ್ರಂಥಾಲಯಕ್ಕೆ ಒಂದು ಪ್ರತಿಯಂತೆ ಖರೀದಿಸತಳ್ಳದ್ದು. 


(ಆ) ಇಲಾಖೆಯ ಗ್ರಂಥಾಲಯಗಳ ಸರ್ವಶೋಮುಖ ಅಭಿವೃದ್ಧಿ ದೃಷ್ಟಿಯಿಂದ 


ಅರ್ಥಿಕವಾಗಿ ದುರ್ಬಲವಾದ ಜಿಲ್ಲಾ/ನಗರ ' ಕೇಂದ ರ್ರಂಥಾಲಯಗಳಿಗಾಗಿ . 


Ke) 


ಪುಸ್ತಕಗಳನ್ನು ದಾನರೂಪದಲ್ಲಿ ನೀಡಲು ಅನುವುಮಾಡಿಳೊಳ್ಳುವ ದೃಷ್ಟಿಯಿಂದ . 


ಬೆಂಗಳೂರು ನಗರ ಕೇಂದ್ರ ಗ್ರಂಥಾಲಯದ ಐದು ವಲಯಗಳಲ್ಲಿ ಕಲಾ ಒಂದು 


ಶೀರ್ಷಿಕೆಯ 1 ರಿಂದ 6 ಪ್ರತಿಗಳನ್ನು ಖರೀದಿಸಿ ಅಂತಹ ದುರ್ಬಲವಾದ 


ಗ್ರಂಥಾಲಂಯಗಳಿಗೆ ನಿರ್ದೇಶಕರ ಪೂರ್ವಾನುಮಶತಿಯೊಂದಿಗೆ ವಿತರಿಸುವುದು. 


2028466/2020/010 PS-EP 


N 10. ಹೊಸದಾಗಿ ಪ್ರಾರಂಭವಾಗುವ ಗ್ರಂಥಾಲಯಗಳಿಗೆ, ಪ್ರಾರಂಭಿಕ ವರ್ಷದಲ್ಲಿ ಮಾಕ್ತ 
ಸಾಂದರ್ಭಿಕ ಗ್ರಂಥಗಳು ಅಂದರೆ, ಪದಳೋನ, ವಿಶ್ವಕೋರ, ವಾರ್ಷಿಕ ಪುಸ್ತಕಗಳು 
ಹಿಗೂ' ಇತರ ಶೈಕ್ಣಣಿಕೆ ಅಗತ್ಯಕ್ಕೆ ತಕ್ಳಂತೆ ಇರುವೆ ಪುಸ್ತಕಗಳು, ಮಹಾನ್‌ ವ್ಯಕ್ತಿಗಳ 


ಟೀವನ - ಚರಿತ್ರೆ ಹಾಗೂ ಉತ್ತಮ ಮೌಲ್ಯಗಳುಳ್ಳ ಗ್ರಂಥಗಳ ಮಹಾನ್‌ ಲೇಬಳರೆ 


kN 


ಪ್ರಕಟಗೊರಿಡಿರಬೇಕೆಂಬ ಷರತ್ತು ಇಲ್ಲದೆ ಗ್ರಂಥಗಳನ್ನು ಬರೀದಿಸಬಹುದು. ಹಾಗೂ 


ಸದೆರಿ " ಪುಸ್ತಳ ಆಯ್ಕೆಗಾಗಿ ಆಯಾಯಾ ಜಿಲ್ಲಾ'ನಗರ ಗ್ರಂಥಾಲಯ ಪ್ರಾಧಿಕುರದ "' 


ಅನುಮೋದನೆಯನ್ನು ಪಡೆಯುವುದು. 


11. (ಅ) ಮುಣ್ತಕಗಳ ಪ್ಯಾಕಿಂಗ್‌ ಹಾಗೂ ರವಾನಿಸುವ ಮಸ್ತೆಕಗಳ ಸಾಗಾಣಿಕಾ ವೆಚ್ಚ 


ಒ 


(ಅ) ಎಲ್ಲಾ ಪುಸ್ತಕಣ ಸಳ ಬಿರೀದಿಯನ್ನು ಈ' ಅದೇ ರಡನ್ಯಯ ನಿಗದಿಪ ಡಿಸಿ ಕಾರ್ಯ 


ವಿಧಾನವನ್ನು ಪಾಲಿಸಿ ಮಾಡತಕ್ಕದ್ದು, ಆದರೆ ಉಲ್ಲಂಘನೆ ' ಮಾಡುವ ಅಧಿಕಾರಿಗಳ 


(ಇ) ಹೆಚ್ಚು ಬೇಡಿಕೆ ಇರುವ ಪುಸ್ತಕಗಳ ಅಗತ್ಯದಷ್ಕು ಸಂಖ್ಯೆಯ ಪ್ರಶಿಗಳನ್ನು ಮಾತ್ರ 


[us 
ಕೊಂಡುಕೊಂಡು, ಅವುಗಳನ್ನು ಆಸುಪಯುಕ್ತವಾನಿ ಹಾಳು ಮಾ *ಡುವುದು ಕೆಂಡು 


ಬಂದಲ್ಲಿ, ಸಂಬಂಭಪಟ್ಟಿ ಮುಖ್ಯ ಗ್ರೇಥಾ ಅಲಯಾದಿಕಾರಿಗೇತ ಮೇಲೆ ಶಿಸಿನ: ಕಮ 


ಕೈಗೊಳ್ಳತಕ್ಕದ್ದು. 


(ಈ) ಯಾವ ಓದುಗಕಿಂದಲೂ ಉಪಯೋಗಿಸಲ್ಪಡದ ತಪಾಟಿನಲ್ಲಿಯೇ ಹೆಚ್ಚಿಗೆ ಇರುವ 


ಗ್ರಂಧಗೆಳ ಕಾಗೂ ಹರಿದುಹೋಗಿರುವ ಗ್ರಂಥಗಳ ವಿವರಣಾತ್ಮಕ ಪಟ್ಟಿಯನ್ನು 


e 
ತಯಾರಿಸಿ, ಕೈಗೊಳ್ಳಟೇಕಾಗಿರುವ ಕ್ರಮವನ್ನು ಸೂಚಿಸಿ, ನಿರ್ದೇಶಕರ ಕಛೇರಿಗೆ 
ವರದಿಯನ್ನು ಸಲ್ಲಿಸತಕ್ಕದ್ದು 
Ri m 5 ದ 
SU 12. ್ರಂಥಾಲಯದ ಸಂಗ್ರಹದಲ್ಲಿರುವ ಮಸ್ತಕಗಳು ಹರಿದು ಹಾಳಾದ/ಕಳೆದು ಹೋದ 


ಮೆತ್ತು ಲಭ್ಯವಿಲ್ಲದ ಸಂದರ್ಭದಲ್ಲಿ ಅಂತಹ ' ಗ್ರಂಥಗಳನ್ನು ನೇರವಾಗಿ ಮುಖ್ಯ 


ಗ್ರೆಂಥಾಲಯಾದಿಕಾರಿಗಳೇ ಖರೀದಿಸಿ ಗ್ರಂಥಾಲಯದಲ್ಲಿಡುವುದು. 


ಪುಸ್ತಕಗಳು ಮರು ಮುದ್ರಣ ಸೇರಿದಂತೆ ಜಯಾಯಾ ವರ್ಷದಲ್ಲಿ' 


